CPMG/ KA/ BG-GPO/13/2003-2005 





ಭನ: 
EY 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಜನವರಿ ೬, ೨೦೦೫ (ಪುಷ್ಕ ೧೬, ಶಕ ವರ್ಷ ೧೯೨೬) ಸಂಚಿಕೆ ೧ 


(© 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 357 ಸೆಅಸೆ 2004, ಬೆಂಗಳೂರು, ದಿನಾಂಕ: 14ನೇ ಡಿಸೆಂಬರ್‌, 2004 
ಶ್ರೀ ಬಿ.ಎಂ. ಶಿವಪ್ರಕಾಶ್‌, ಐ.ಎ.ಎಸ್‌. (ಕೆಎಸ್‌:93), ಇವರಿಗೆ ಈ ಕೆಳಗೆ ನಮೂದಿಸಿರುವ ದಿನಾಂಕಗಳಿಗೆ ಒಟ್ಟು 26 ದಿನಗಳ 
ಅಸಾಧಾರಣ ರಜೆಯನ್ನು ಅಖಿಲ ಭಾರತ ಸೇವಾ (ರಜಾ) ನಿಯಮಗಳ ನಿಯಮ 15(2)ರ ಅಡಿಯಲ್ಲಿ ಮಂಜೂರು ಮಾಡಲಾಗಿದೆ. 
ಅಖಿಲ ಭಾರತ ಸೇವಾ (ರಜಾ) ನಿಯಮಗಳ ನಿಯಮ 20(6$ರ ಮೇರೆಗೆ, ಸದರಿ ರಜೆ ಅವಧಿಗೆ ಅಧಿಕಾರಿಯವರು ಯಾವ ರಜಾ 
ಸಂಬಳವನ್ನು ಪಡೆಯಲು ಅರ್ಹರಿರುವುದಿಲ್ಲ. 


ದಿನಾಂಕ:15.12.2003 ರಿಂದ 17.12.2003ರ ವರೆಗೆ ವ 03 ದಿನಗಳು 
ದಿನಾಂಕ:17.04.2004 ರಿಂದ 29.09.2004ರ ವರೆಗೆ | 13 ದಿನಗಳು 
ದಿನಾಂಕ:12.05.2004, 14.05.2004 ಮತ್ತು 15.05.2004ರ ವರೆಗೆ | 03 ದಿನಗಳು 
ದಿನಾಂಕ:24.05.2004, 27.05.2004, 28.05.2004 ಮತ್ತು 29.05.04ರ ವರೆಗೆ = 04 ದಿನಗಳು 
ದಿನಾಂಕ:04.06.2004, 05-06-2004 ಮತ್ತು 07.06.2004ರ ವರೆಗೆ = 03 ದಿನಗಳು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 4 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ವಾಪ್ರಯು 135 ವಾಪ್ರಸಿ 2004, ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್‌, 2004 
ಶ್ರೀ ಆರ್‌.ಕೆ. ಶಿವರಾಂ, ಉಪನಿರ್ದೇಶಕರು (ಪ್ರಕಟಣೆ) ವಾರ್ತಾ ಇಲಾಖೆ, ಬೆಂಗಳೂರು ಇವರಿಗೆ ಕೆ.ಸಿ.ಎಸ್‌.ಆರ್‌. ನಿಯಮ 32ರನ್ವಯ 
ಸ್ವತಂತ್ರ ಪ್ರಭಾರದ ಮೇಲೆ ಮುಂಬಡ್ತಿ ನೀಡಿ ಖಾಲಿ ಇರುವ ಜಂಟೀ ನಿರ್ದೇಶಕರು, ವಾರ್ತಾ ಇಲಾಖೆ, ಮೈಸೂರು ವಲಯ, ಮೈಸೂರು ಇಲ್ಲಿಗೆ 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಸೀತಮ್ಮ 
ಪಿ.ಆರ್‌. 7 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆ. 
ಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಪಿಡಿ 156 ಎಸ್‌ಎಸ್‌ಎಂ 2004, ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್‌, 2004 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಮೇರೆಗೆ ಸೇರಿದ ಈ ಕೆಳಕಂಡ ಜಂಟಿ ನಿರ್ದೇಶಕರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪರಸ್ಪರ ವರ್ಗಾಯಿಸಲಾಗಿದೆ. 


(೧) 


3 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ಭಾಗ - ೨ 





























ಕ್ರ. ಸಂ ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಲಾದ ಸ್ಥಳ 
1. ಶ್ರೀಮತಿ ಸಿ.ಹೆಚ್‌. ವಸುಂಧರಾ ದೇವಿ, ಮುಖ್ಯ ಯೋಜನಾಧಿಕಾರಿ, 
ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಮಂಡ್ಯ ಜಿಲ್ಲಾ ಪಂಚಾಯತ್‌, ಮೈಸೂರು. 
ಸ್ತಿ ಶ್ರೀ ಸುಬ್ಬರಾವ್‌, ಮುಖ್ಯ ಯೋಜನಾಧಿಕಾರಿ, 
ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಮೈಸೂರು. ಜಿಲ್ಲಾ ಪಂಚಾಯತ್‌, ಮಂಡ್ಯ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಸಿ. ಪೂಣಚ್ಚ 
ಪಿ.ಆರ್‌. 8 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 193 ನಯೋಸೇ 2004, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌, 2004 
ಶ್ರೀ ಹೆಚ್‌.ಬಿ. ಮುಕುಂದ, ನಗರ ಯೋಜನಾ ಜಂಟಿ ನಿರ್ದೇಶಕರು, ನಿಯೋಜನೆ ಮೇಲೆ ನಗರ ಯೋಜನಾ ಸದಸ್ಯರು, ಬೆಂಗಳೂರು 
ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಂಟಿ ನಿರ್ದೇಶಕರು, ನಗರ 
ಯೋಜನಾ ಇಲಾಖೆ, ಗುಲ್ಬರ್ಗಾ ಇಲ್ಲಿನ ಖಾಲಿ ಇರುವ ಹುದ್ದೆಗೆ ವರ್ಗಾಯಿಸಲಾಗಿದೆ. 
ಶ್ರೀ ಕೆ.ಆರ್‌. ವೀರೇಂದ್ರನಾಥ್‌, ಉಪ ನಿರ್ದೇಶಕರು, ನಗರ ಯೋಜನಾ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು ಇವರನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಅವರು ಹೊಂದಿರುವ ಸ್ವಂತ ವೇತನ ಶ್ರೇಣಿ ಮೇಲೆ ನಗರ ಯೋಜನಾ ಸದಸ್ಯರು, ಬೆಂಗಳೂರು 
ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇಲ್ಲಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 9 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 193 ನಯೋಸೇ 2004, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌, 2004 
ಶ್ರೀಮತಿ ಎ. ಗೀತ, ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು ಇವರನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಶ್ರೀ ಎಸ್‌.ಎಂ. ಹೆಗಡೆ, ಸಹಾಯಕ ನಿರ್ದೇಶಕರು, ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ, 
ಬೆಂಗಳೂರು ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಯಲ್ಲಿ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 10 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
ಕನ್ನಡ ಮತ್ತು ಸಂಸ್ಕೃತಿ ಸಚಿವಾಲಯ 
ಅಧಿಕೃತ ಜ್ಞಾಪನ ಸಂಖ್ಯೆ: ಸಂಕಇ 2092 ಕಸಂ 2004, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌, 2004 
ಶ್ರೀ ಎಸ್‌.ವಿ. ಸೋಮಣ್ಣನವರ್‌, ವಿಶೇಷಾಧಿಕಾರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆರವರು ದಿನಾಂಕ: 31.12.2004 ರಂದು ಅಪರಾಹ್ನ 
ವಯೋನಿವೃತ್ತಿ, ಹೊಂದುತ್ತಿರುವುದರಿಂದ ಸದರಿಯವರ ಪ್ರಭಾರವನ್ನು ಶ್ರೀ ಟಿ.ಕೆ. ರಾಮಚಂದ್ರ, ಪೀಠಾಧಿಕಾರಿ, ಸಂಸ್ಕೃತಿ ಶಾಖೆ, ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ, ಇವರನ್ನು ಪ್ರಭಾರದಲ್ಲಿರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ವಿಶಾಲಾಕ್ಷಮ್ಮ 
ಪಿ.ಆರ್‌. 11 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 636 ಸೇಅಸೆ 2004, ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್‌, 2004 
ಸರ್ಕಾರಿ ಅಧಿಸೂಚನೆ ಸಮ ಸಂಖ್ಯೆ ದಿನಾಂಕ: 17.12.2004ರ ಕಂಡಿಕೆ 1ನ್ನು ಮಾರ್ಪಾಡು ಮಾಡಿ ಶ್ರೀ ಉಪೇಂದ್ರ ತ್ರಿಪಾಠಿ, ಐ.ಎ.ಎಸ್‌., 
ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮೆಟ್ರೋಪಾಲಿಟನ್‌ ಟ್ರಾನ್ಸ್‌ಪೋರ್ಟ್‌ ಕಾರ್ಪೋರೇಷನ್‌, ಬೆಂಗಳೂರು ಹಾಗೂ ಅವರ ಕುಟುಂಬದ 
ಸದಸ್ಯರು 2002-05ರ ಬ್ಲಾಕ್‌ ಅವಧಿಯಲ್ಲಿ ಕಾಜಿರಂಗ ನ್ಯಾಷನಲ್‌ ಪಾರ್ಕ್‌, ಅಸ್ಸಾಂ ಬದಲಾಗಿ ಕೋಲ್ಕತ್ತಾಗೆ ಹೋಗಿ ಬರಲು ರಜಾ ಪ್ರಯಾಣ 
ರಿಯಾಯಿತಿ ಸೌಲಭ್ಯ ಮಂಜೂರಾತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 12 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ೩ 





HIGH COURT OF KARNATAKA 
NOTIFICATION 
No. HCE.2/2003, Bangalore, Dated: 7th December, 2004 

In exercise of the powers conferred under Article 229 of the Constitution of India and Rule 7 of the 
High Court of Karnataka Service (Conditions of Service and Recruitment) Rules, 1973, and all the other 
powers enabling thereunto, the Hon'ble Chief Justice is pleased to promote Sri G.S. Shivakumar, Senior 
Assistant of this office as Section Officer (Group-'B') on officiating basis in grade of Rs. 6000-150-7200- 
200-8800-260-10880-320-11200/-, with immediate effect, in the vacancy caused due to retirement of Sri 
D. Krishnamurthy, Section Officer of this office from service vide this office Notification No. HCE.835/2004 
Dated: 17.08.2004. 

BY ORDER OF HON'BLE THE CHIEF JUSTICE, 
R.B. BUDIHAL 
P.R. 1995 REGISTRAR (JUDICIAL). 
HIGH COURT OF KARNATAKA 
NOTIFICATION No. GOB(l) 15 (163)/2003, Bangalore, Dated: 16th December, 2004 

Sri D.V. Patil, Il Addl. Civil Judge (Sr.Dn.), Bagalkot is permitted to surrender 30 days of Earned 
leave from 01.12.2004 to 30.12.2004 (bdi) for the block period of 2003-04. 

The Officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1996 R. RANGASWAMY 
ASSISTANT REGISTRAR. 
HIGH COURT OF KARNATAKA 
NOTIFICATION No. GOB(I) 192/2004, Bangalore, Dated: 14th December, 2004 

In exercise of powers vested under sub-section (2) of Section 12 of the Code of Criminal 
Procedure, 1973 (Central Act 2 of 1974), the High Court of Karnataka hereby appoints the Ill Addl. Civil 
Judge (Jr.Dn.) Gadag, as Addl. Chief Judicial Magistrate for Gadag District on 12.12.2004. 

BY ORDER OF THE HIGH COURT, 
P.R. 1997 N. ANANDA 
REGISTRAR GENERAL. 
HIGH COURT OF KARNATAKA 
NOTIFICATION 
PART-l 
No. GOB (I) 373/2004, Bangalore, Dated: 15th December, 2004 

In exercise of the powers conferred by Sub-Section (3) of Section 11 of the Bangalore City Civil 
Court Act, 1979 the High Court of Kamataka hereby designates the following Judges of the Bangalore 
City Civil Court, for hearing of all the matters which required to be immediately and promptly dealt with 
during Winter Vacation of 2004 for the periods mentioned in Column No.4 of the table below. 



































TABLE 
Sl. Designation City Civil Court Period 
No. From To 
1 IX Addl. City Civil and Sessions Judge, Bangalore 20.12.2004 26.12.2004 
Bangalore. 
2. XVIII Addl. City Civil and Sessions Judge, Bangalore 27.12.2004 31.12.2004 
Bangalore. 
PART-II 


In exercise of the powers conferred under Sub-Section (3) (a) of Section 11 of the Bangalore City 
Civil Court Act, 1979, the Vacation City Civil Judges are directed to dispose of urgent civil matters in 
which injunction, stay of proceedings and attachment orders etc., are sought for during the Winter 
Vacation of 2004. 

PART-II 

In exercise of the powers conferred under Sub-Section (3)(c) of Section 11 of the Bangalore City 
Civil Court Act, 1979 the Vacation City Civil Judges are directed to exercise the same administrative 
control over the staff of the City Civil Court, Bangalore, that are being exercised by the Principal City Civil 


೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ಭಾಗ - ೨ 





and Sessions Judge, Bangalore, during the period of Winter Vacation of 2004, in the absence of the 
Prl.City Civil and Sessions Judge, in the head-quarters. 
BY ORDER OF THE HIGH COURT, 
R.B. BUDIHAL 
P.R. 1999 REGISTRAR (JUDICIAL). 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 159 SFP 2004, Bangalore, Dated:14" December, 2004 
Dr. C.D. Dyavaiah, IFS, (KN-82), Conservator of Forests, Watershed Development Board, 
Bangalore, is transferred with immediate effect and posted until further orders as Conservator of Forests, 
Kodagu Circle, Madikeri vice Dr. D.S. Ravindran, IFS, transferred. 
By Order and in the name of the Governor of Karnataka, 
K. SUDHAKARA SHETTY 
P.R. 2000 Under Secretary to Government, 
Department of Personnel and Administrative Reforms (Services-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 366 ಸಅಸೇ 2004, ಬೆಂಗಳೂರು, ದಿನಾಂಕ: 14ನೇ ಡಿಸೆಂಬರ್‌, 2004 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಕಾನೂನು ಇಲಾಖೆಯಲ್ಲಿ ಪ್ರಸ್ತುತ ವಿಶೇಷ ಕಾರ್ಯದರ್ಶಿಯಾಗಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ 
ಡಿಸೋಜಾ ರಾಬಿನ್‌ಸನ್‌ ರವರನ್ನು ಶ್ರೀ ಜವಾದ್‌ ರಹೀಂ ರವರ ವರ್ಗಾವಣೆಯಿಂದ ತೆರವಾಗಿರುವ ಸರ್ಕಾರದ ಕಾರ್ಯದರ್ಶಿ, ಕಾನೂನು ಇಲಾಖೆ 
ಈ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 16(ಎ) (ರ ಅನ್ವಯ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಮುಂದಿನ ಆದೇಶದವರೆಗೆ ವರ್ಗಾವಣೆ ಮೂಲಕ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2001 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಜಲಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಜಸಂಇ 35 ಸಿಎಟಿ 2004, ಬೆಂಗಳೂರು, ದಿನಾಂಕ: 6ನೇ ಡಿಸೆಂಬರ್‌, 2004 
ಸರ್ಕಾರದ ಆದೇಶ ಸಂಖ್ಯೆ: ಆಇ 1 ರಾಲೆಪ 2004 ದಿನಾಂಕ: 30.11.2004ರಲ್ಲಿ ಡಾ: ಹೆಚ್‌.ಎಂ. ನಟರಾಜ್‌ ಉಪ ನಿಯಂತ್ರಕರು ರಾಜ್ಯ 
ಲೆಕ್ಕಪತ್ರ ಇಲಾಖೆ ಇವರ ಸೇವೆಯನ್ನು ತುಂಗಭದ್ರಾ ಜಲಾನಯನ ಯೋಜನೆ, ಮುನಿರಾಬಾದ್‌ ಇಲ್ಲಿ ಖಾಲಿ ಇರುವ ಮುಖ್ಯ ಲೆಕ್ಕಾಧಿಕಾರಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ಜಲಸಂಪನ್ಮೂಲ ಇಲಾಖೆಯ ವಶಕ್ಕೆ ನೀಡಲಾಗಿದ್ದು, ಸದರಿ ಹುದ್ದೆಗೆ ಹಾಜರಾಗಲು ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ರಾಮಚಂದ್ರ 
ಪಿ.ಆರ್‌. 2002 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ಜಲಸಂಪನ್ಮೂಲ ಇಲಾಖೆ (ಕಾಡಾ). 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 789 ಡಿಪಿಐ, 2003, ಬೆಂಗಳೂರು, ದಿನಾಂಕ: 13ನೇ ಡಿಸೆಂಬರ್‌, 2004 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹ ನಿರ್ದೇಶಕರು, ಹಾಗೂ ತತ್ಸಮಾನ ವೃಂದದ ಅಧಿಕಾರಿಯಾದ ಶ್ರೀ ಜಿ. ಚಂದ್ರಶೇಖರ್‌, ಸಹ 
ನಿರ್ದೇಶಕರು, ಎಂ.ಎಂ.ಎಸ್‌. ಬೆಂಗಳೂರು, ಇವರಿಗೆ ಸದರಿಯವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯವರಾದ ಶ್ರೀ ಎ.ಎಸ್‌. ಬಳಗನೂರು ಇವರಿಗೆ ಸಹ 
ನಿರ್ದೇಶಕರ ವೃಂದದ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಲಾದ ದಿನಾಂಕ: 13.06.2001ರಿಂದ ಜಾರಿಗೆ ಬರುವಂತೆ ಪೂರ್ವಾನ್ಹಯವಾಗಿ ಸಹ 


ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಫ್‌.ಆರ್‌. ಸಂಬರಗಿ 
ಪಿ.ಆರ್‌. 2003 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು). 
ಕನ್ನಡ ಮತ್ತು ಸಂಸ್ಕೃತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂಕಇ 33 ರಾಪಸಿ 2004, ಬೆಂಗಳೂರು, ದಿನಾಂಕ: 5ನೇ ಡಿಸೆಂಬರ್‌, 2004 
ಡಾ: ಎಸ್‌.ಆರ್‌. ಹೊನ್ನಲಿಂಗಯ್ಯ ಉಪನಿರ್ದೇಶಕರು, ಕರ್ನಾಟಕ ರಾಜ್ಯಪತ್ರಾಗಾರ ಇಲಾಖೆ, ಬೆಂಗಳೂರು, ಇವರು ದಿನಾಂಕ: 
30.04.2005ರಂದು ವಯೋನಿವೃತ್ತಿ ಹೊಂದಲಿದ್ದು, ಇವರನ್ನು ಆ ದಿನದ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರದ ಸೇವೆಯಿಂದ ನಿವೃತ್ತಿಗೊಳ್ಳಲು 
ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ವಿಶಾಲಾಕ್ಷಮ್ಮ 


ಪಿ.ಆರ್‌. 2004 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 174 ಸೇಇಮು 2004, ಬೆಂಗಳೂರು, ದಿನಾಂಕ: 15ನೇ ಡಿಸೆಂಬರ್‌, 2004 
ಶ್ರೀ ಕೆ.ಎಸ್‌. ಕಪ್ಪಾಲಿ, ಅಪರ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು ಇವರು ದಿನಾಂಕ: 02.12.2004ರಿಂದ 
31.12.2004 ರವರೆಗೆ ಅಧ್ಯರ್ಪಿಸಿರುವ 30 ದಿನಗಳ ಗಳಿಕೆ ರಜೆಯನ್ನು ಒಪ್ಪಿಕೊಂಡು 2003-04ನೇ ಸಾಲಿನ ಅವಧಿಗೆ ಸರ್ಕಾರದ ಆದೇಶ ಸಂಖ್ಯೆ: 
ಎಫ್‌ಡಿ 3 ಎಸ್‌ಆರ್‌ಎಸ್‌ 2002, ದಿನಾಂಕ: 28.12.2002 ಹಾಗೂ ಕರ್ನಾಟಕ ನಾಗರೀಕ ಸೇವಾ ನಿಯಮ 118(1) ಹಾಗೂ ಅನುಬಂಧ "ಸಿ?ರಲ್ಲಿ 
ಅಡಕವಾಗಿರುವ ಷರತ್ತುಗಳಿಗೊಳಪಟ್ಟು ಗಳಿಕೆ ರಜೆ ನಗದೀಕರಣವನ್ನು ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2005 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 257 ಸಅಸೇ 2004 (ಭಾಗ), ಬೆಂಗಳೂರು, ದಿನಾಂಕ: 14ನೇ ಡಿಸೆಂಬರ್‌, 2004 
ಡಾ: ಆರ್‌. ನರಸಿಂಹಮೂರ್ತಿ, ಕನ್ನಡ ಆಯ್ಕೆ ಶ್ರೇಣಿ ಉಪನ್ಯಾಸಕರು, ಕಾಲೇಜು ಶಿಕ್ಷಣ ಇಲಾಖೆ, ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಲೋಕೋಪಯೋಗಿ ಮತ್ತು ಇಂಧನ ಸಚಿವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇದರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 257 ಸಅಸೇ 2004 ದಿನಾಂಕ: 14.12.2004 ರಲ್ಲಿ ಮಾನ್ಯ ಲೋಕೋಪಯೋಗಿ ಮತ್ತು ಇಂಧನ 
ಸಚಿವರ ಆಪ್ತ್ರಶಾಖೆಯಲ್ಲಿ ಗ್ರೂಪ್‌-ಎ ಗೆ ಉನ್ನತೀಕರಿಸಲಾದ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿ ನೇಮಿಸಲಾಗಿದೆ. 
ಭಾಗ 
ಶ್ರೀ ಕೆ.ಆರ್‌. ಶಿವಕುಮಾರ್‌, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಕಾವೇರಿ ಕೋಶ (1/೧೦), ನೀರಾವರಿ ಇಲಾಖೆ, 
ನವದೆಹಲಿ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಲೋಕೋಪಯೋಗಿ ಮತ್ತು ಇಂಧನ ಸಚಿವರ ಪದಾವಧಿಯವರೆಗೆ ಅಥವಾ ಮುಂದಿನ 
ಆದೇಶದವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 257 ಸಅಸೇ 2004, ದಿನಾಂಕ: 
14.12.2004ರಲ್ಲಿ ಮಾನ್ಯ ಲೋಕೋಪಯೋಗಿ ಮತ್ತು ಇಂಧನ ಸಚಿವರ ಆಪ್ತಶಾಖೆಯಲ್ಲಿ ಗ್ರೂಪ್‌-ಎ ಗೆ ಉನ್ನತೀಕರಿಸಲಾದ ವಿಶೇಷ ಕರ್ತವ್ಯಾಧಿಕಾರಿ 
ಹುದ್ದೆಯಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2007 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 41 ಕಾಬಾಸೇ 2004, ಬೆಂಗಳೂರು, ದಿನಾಂಕ: 13ನೇ ಡಿಸೆಂಬರ್‌, 2004 
ಶ್ರೀ ಕೆ.ಎಂ. ಪ್ರಥಮ್‌, ಬಾಯ್ದರುಗಳ ಸಹಾಯಕ ನಿರ್ದೇಶಕರು, ಮೈಸೂರು ವಿಭಾಗ, ಮೈಸೂರು, ಇವರಿಗೆ ವೇತನ ಶ್ರೇಣಿ ರೂ. 
7400-13120ರ ಬಾಯ್ದರುಗಳ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಹುಬ್ಬಳ್ಳಿ 
ವಿಭಾಗ, ಹುಬ್ಬಳ್ಳಿ ಇಲ್ಲಿ ಖಾಲಿ ಇರುವ ಬಾಯ್ದರುಗಳ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ ನೇಮಿಸಿ ಆದೇಶ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿಮಲಾಕುಮಾರಿ 
ಪಿ.ಆರ್‌. 2008 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ (ಕಾರಾನೆ ಮತ್ತು ಬಾಯ್ದರುಗಳು). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 438 ಅಸೇಇ 2004, ಬೆಂಗಳೂರು, ದಿನಾಂಕ: 10/13ನೇ ಡಿಸೆಂಬರ್‌, 2004 
ಶ್ರೀ ಎ. ನಾಗೇಶ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ ಹಾಲಿ ನಿಬಂಧಕರು, ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣ, ಬೆಂಗಳೂರು 
ಇವರು ದಿನಾಂಕ: 16.07.2004 ರಿಂದ ದಿನಾಂಕ: 28.11.2004ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮ 8(15) (ಎಫ್‌)ರ ಪ್ರಕಾರ ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2009 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 209 ಆಸೇವ 2004, ಬೆಂಗಳೂರು, ದಿನಾಂಕ: 13ನೇ ಡಿಸೆಂಬರ್‌, 2004 
ಯೋಜನಾ ಸಮನ್ವಯಾಧಿಕಾರಿ, ಜಲನಿರ್ಮಲ ಯೋಜನೆ, ಜಿಲ್ಲಾ ಪಂಚಾಯತ್‌ ಕಾರವಾರ, ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಬಿ.ಕೆ. ವಾಸು, ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ 


೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ಭಾಗ - ೨ 





ಹಿಂದಕ್ಕೆ ಪಡೆದು ಸ್ವಂತ ಕೋರಿಕೆ ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಫ್ಯಾಕಲ್ಟಿ ಆಡಳಿತ 
ತರಬೇತಿ ಸಂಸ್ಥೆ ಮೈಸೂರು- ಖಾಲಿ ಹುದ್ದೆಗೆ ನೇಮಿಸಿದೆ. 
ಇವರು ಸೇರುವಿಕೆ ಕಾಲ ಹಾಗೂ ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 2010 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 190 ಸಅರ 2004, ಬೆಂಗಳೂರು, ದಿನಾಂಕ: 14ನೇ ಡಿಸೆಂಬರ್‌, 2004 
ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಟಿ 3 ಎಸ್‌ಆರ್‌ಎಸ್‌ 2002, ದಿನಾಂಕ: 28.12.2002ರ ಪ್ರಕಾರ ಶ್ರೀ ಎಫ್‌.ಎ. ಶೇಖ್‌, ಸರ್ಕಾರದ ಉಪ 
ಕಾರ್ಯದರ್ಶಿ, ಕಂದಾಯ ಇಲಾಖೆ ಇವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ ದಿನಾಂಕ: 01.12.2004 ರಿಂದ ಒಪ್ಪಿಸಿಕೊಂಡು 2003-04ನೇ ಬ್ಲಾಕ್‌ನಲ್ಲಿ 
ರಜೆ ನಗದೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾಗಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2011 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 58 ಸಸಿವಿ 2002, ಬೆಂಗಳೂರು, ದಿನಾಂಕ: 14ನೇ ಡಿಸೆಂಬರ್‌, 2004 
ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ (ಇಸ್ರೋ) ವಿಜ್ಞಾನಿ ಹಾಗೂ ಪ್ರಸ್ತುತ ಕರ್ನಾಟಕ ಸರ್ಕಾರದ ಕರ್ನಾಟಕ ಸ್ಟೇಟ್‌ ರಿಮೋಟ್‌ ಸೆನ್ಸಿಂಗ್‌ 
ಅಪ್ಲಿಕೇಷನ್‌ ಸೆಂಟರ್‌ (ಕೆ.ಎಸ್‌.ಆರ್‌.ಎಸ್‌.ಎ.ಸಿ.)ನಲ್ಲಿ ನಿರ್ದೇಶಕರಾಗಿ (ತಾಂತ್ರಿಕ) ನಿಯೋಜನೆ ಮೇರೆಗೆ ಕಾರ್ಯ ನಿರ್ವಹಿಸುತ್ತಿರುವ 
ಡಾ: ಹೆಚ್‌.ಹೊನ್ನೇಗೌಡ ಇವರ ಸೇವೆಯನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯಲ್ಲಿ 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 58 ಸಸಿವಿ 2002, ದಿನಾಂಕ: 17.07.2004ರಲ್ಲಿ ಸೃಜಿಸಲಾಗಿರುವ ನಿರ್ದೇಶಕರು (ತಾಂತ್ರಿಕ) ಹುದ್ದೆಯಲ್ಲಿ ಕರ್ನಾಟಕ 
ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 16(ಎ) ()ರ ಅನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ವಿಲೀನಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 2012 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 241 ಮುಸೇವಿ 2004, ಬೆಂಗಳೂರು, ದಿನಾಂಕ: 14ನೇ ಡಿಸೆಂಬರ್‌, 2004 
ಶ್ರೀ ಹೆಚ್‌.ಎಂ. ಶಿವಲಿಂಗೇಗೌಡ, ಮುಜರಾಯಿ ಸಹಾಯಕರು, ಮೈಸೂರು ಜಿಲ್ಲಾಧಿಕಾರಿಗಳ ಕಛೇರಿ, ರವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲ್ಲೂಕು, ಮೇಲುಕೋಟೆಯ ಶ್ರೀ ಚಲುವ ನಾರಾಯಣಸ್ವಾಮಿ 
ದೇವಸ್ಥಾನದಲ್ಲಿ ಹಾಲಿ ಖಾಲಿ ಇರುವ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಗೆ ವರ್ಗಾಯಿಸಿ, ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಮೇಶ್‌ ಕೆ. ಜಾಗೀರ್‌ದಾರ್‌ 
ಪಿ.ಆರ್‌. 2013 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಮುಜರಾಯಿ). 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 728 ಡಿಪಿಐ, 2004, ಬೆಂಗಳೂರು, ದಿನಾಂಕ: 17ನೇ ಡಿಸೆಂಬರ್‌, 2004 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶ್ರೀ ಪಿ.ವಿ. ಲಕ್ಷ್ಮಯ್ಯ, ಉಪನಿರ್ದೇಶಕರು, ಉರ್ದು ಮತ್ತು ಇತರೆ ಅಲ್ಪಸಂಖ್ಯಾತ ಭಾಷಾ ಶಾಲೆಗಳ 
ನಿರ್ದೇಶನಾಲಯ, ಆಯುಕ್ತರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರಿಗೆ ರೂ. 10620-14960ರ ವೇತನಶ್ರೇಣಿಯ ಸಹ 
ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಯಾದ ಪ್ರಾಂಶುಪಾಲರು, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಗುಲ್ಬರ್ಗಾ ಇಲ್ಲಿಗೆ ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಫ್‌ .ಆರ್‌. ಸಂಬರಗಿ 
ಪಿ.ಆರ್‌. 2014 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು-1,2). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ೭ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 217 ಇಇಬಿ, 2004, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್‌, 2004 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಅಧಿಸೂಚನೆ ಸಂಖ್ಯೆ: ಸಿಆಸುಇ 82 ಆಸೇವ 2004 ದಿನಾಂಕ: 21.12.2004ರಲ್ಲಿ 
ಕರ್ನಾಟಕ ಆಡಳಿತ ಸೇವೆ (ಸೂಪರ್‌ ಟೈಮ್‌ ಸ್ಕೇಲ್‌! ಆಯ್ಕೆ ಶ್ರೇಣಿ) ವೃಂದಕ್ಕೆ ಸೇರಿದ ಶ್ರೀ ಎನ್‌. ಪ್ರಕಾಶ್‌, ಆಯ್ಕೆ ಶ್ರೇಣಿ ಅಧಿಕಾರಿ, ನೇಮಕಾತಿ 
ನಿರೀಕ್ಷಣೆಯಲ್ಲಿ ಇದ್ದು, ಸದರಿಯವರನ್ನು ಜನರಲ್‌ ಮ್ಯಾನೇಜರ್‌ (ಹೆಚ್‌ಆರ್‌ಡಿ ಮತ್ತು ಅಡಿನಿಸ್ಟೇಷನ್‌) ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತ, ಬೆಂಗಳೂರು ಇಲ್ಲಿಯ ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರಂತೆ, 
ಶ್ರೀ ಎನ್‌. ಪ್ರಕಾಶ್‌ ಇವರನ್ನು ಜನರಲ್‌ ಮ್ಯಾನೇಜರ್‌ (ಹೆಚ್‌ಆರ್‌ಡಿ ಮತ್ತು ಅಡಿನಿಸ್ಟೇಷನ್‌) ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, 
ಬೆಂಗಳೂರು ಇಲ್ಲಿ ಖಾಲಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ಜಯರಾಂ 


ಪಿ.ಆರ್‌. 2015 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 83 ಆಸೇವ 2004, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌, 2004 
ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಆರೋಗ್ಯ ಪದ್ಧತಿಗಳ ಅಭಿವೃದ್ಧಿ ಯೋಜನೆ ಬೆಂಗಳೂರು, ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಜಿ.ಸಿ. ರಾಜಶೇಖರ್‌, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಕಾರ್ಯದರ್ಶಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು- ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 2016 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 76 ಆಸೇವ 2004, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌, 2004 
ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಸಕ್ಕರೆ ಕಾರ್ಯಾನೆ ನಿಯಮಿತ, ಬೆಂಗಳೂರು, ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. 
(ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಶ್ರೀ ಲ್ಯಂಟನಿ ಮೆಂಡೋನ್ಸಾ, ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಿಂದ ಹಿಂದಕ್ಕೆ ಪಡೆದು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಬೀದರ್‌- ಖಾಲಿ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2017 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 719 ಸೆಅಸೆ 2004, ಬೆಂಗಳೂರು, ದಿನಾಂಕ: 18ನೇ ಡಿಸೆಂಬರ್‌, 2004 
ಶ್ರೀ ಸುಧೀರ್‌ ಕುಮಾರ್‌, ಐ.ಎ.ಎಸ್‌., ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ, ಇವರಿಗೆ ಹಾಗೂ ಅವರ ಕುಟುಂಬದ ಈ 
ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002-03ರ ಬ್ಲಾಕ್‌ ವಿಸ್ತರಿತ ಅವಧಿಯಲ್ಲಿ ಅವರ ಸ್ವಗ್ರಾಮವಾದ ಲಕ್ಷೋ (ಉತ್ತರ ಪ್ರದೇಶ)ಗೆ ಹೋಗಿ ಬರಲು ಕೇಂದ್ರ 
ಸರ್ಕಾರದ ನಿಯಮಗಳಡಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 














ಕ್ರ.ಸಂ. ಹೆಸರು ಸಂಬಂಧ ವಯಸ್ಸು 
ಶ್ರೀ ಸುಧೀರ್‌ಕುಮಾರ್‌ ಸ್ವತಃ 
2 ಶ್ರೀಮತಿ ಅರ್ಚನಾ ಪತ್ನಿ 47 ವರ್ಷಗಳು 
ಸುಧೀರ್‌ 
3. ಶ್ರೀ ಸುಸಿತ್‌ಕುಮಾರ್‌ ಮಗ 20 ವರ್ಷಗಳು 




















ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 2018 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 


೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 723 ಸೆಅಸೆ 2004, ಬೆಂಗಳೂರು, ದಿನಾಂಕ: 20ನೇ ಡಿಸೆಂಬರ್‌, 2004 
ಶ್ರೀ ಎಸ್‌.ಎಂ. ಆಚಾರ್ಯ, ಐ.ಎ.ಎಸ್‌., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಆಸುಇ (ಆಡಳಿತ ಸುಧಾರಣೆ ಮತ್ತು ರಾ.ವಿ.ವೇ) 
ಬೆಂಗಳೂರು ರವರಿಗೆ ದಿನಾಂಕ: 27.12.2004ರಿಂದ 31.12.2004ರ ವರೆಗೆ ಸಾಂದರ್ಭಿಕ ರಜೆ ಹಾಗೂ ದಿನಾಂಕ: 01.01.2005ರ ನಿರ್ಬಂಧಿತ 
ರಜೆಯನ್ನು ಉಪಯೋಗಿಸಿಕೊಂಡು ಅವರ ಪತ್ನಿ ಶ್ರೀಮತಿ ಗೀತಾ ಆಚಾರ್ಯರವರೊಂದಿಗೆ ಪ್ರಸಕ್ತ 2002-05ರ ಬ್ಲಾಕ್‌ ಅವಧಿಯಲ್ಲಿ ಡಾರ್ಜಿಲಿಂಗ್‌ಗೆ 
ಹೋಗಿಬರಲು ಕೇಂದ್ರ ಸರ್ಕಾರದ ನಿಯಮಗಳಡಿಯಲ್ಲಿ ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 2019 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಅಧಿಸೂಚನೆ-2 ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ಇಟಿ 2003, ಬೆಂಗಳೂರು, ದಿನಾಂಕ: 18ನೇ ಡಿಸೆಂಬರ್‌, 2004 
ಬೆಂಗಳೂರಿನ ಕುಮಾರ ಕೃಪ ಅತಿಥಿ ಗೃಹದಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಮುರ್ಕೆ ಫಂಡರಿ ರವರಿಗೆ ಈ ಕೂಡಲೇ 
ಜಾರಿಗೆ ಬರುವಂತೆ ಅಧೀಕ್ಷಕರ ಹುದ್ದೆಗೆ ಸ್ಥಾನಪನ್ನ ಆಧಾರದ ಮೇಲೆ (ಸಮೂಹ-ಬಿ) ವೇತನ ಶ್ರೇಣಿ ರೂ. 6,000-11,200ರಲ್ಲಿ ಮುಂಬಡ್ತಿ ನೀಡಿ 
ಮೈಸೂರು ಸರ್ಕಾರಿ ಭವನದಲ್ಲಿ ಹಾಲಿ ಖಾಲಿ ಇರುವ ಅಧೀಕ್ಷಕರ ಹುದ್ದೆಗೆ ನೇಮಕ ಮಾಡಿದೆ. 
ಆದೇಶ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗಾಗಿ ಕೆಲಸಕ್ಕೆ ಹಾಜರಾಗತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಜಿಯಾವುಲ್ಲಾ 
ಪಿ.ಆರ್‌. 2020 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಟಾಚಾರ). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 446 ಆಸೇಇ 2004, ಬೆಂಗಳೂರು, ದಿನಾಂಕ: 20ನೇ ಡಿಸೆಂಬರ್‌, 2004 
ಶ್ರೀ ಬಿ. ರಾಮು, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಚಾಮರಾಜನಗರ ಜಿಲ್ಲೆ, 
ಚಾಮರಾಜನಗರ ಇವರು, ದಿನಾಂಕ: 26.07.2004 ರಿಂದ 03.11.2004 ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕಂಡಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 




















|. | 26.07.2004 ರಿಂದ 28.10.2004 ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 8(15) 
(ಎಫ್‌)ರ ಪ್ರಕಾರ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿ. 
Il. | 29.10.2004 ರಿಂದ 03.11.2004 ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 76ರ ಪ್ರಕಾರ 
ಸೇರುವಿಕೆ ಕಾಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 2021 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
HIGH COURT OF KARNATAKA 
NOTIFICATION 
No. GOB (I) 204/ 2004, Bangalore, Dated: 20th December, 2004 

In exercise of powers conferred under Section 12(2) of the Code of Criminal Procedure, the Pr. 
Civil Judge (Jr.Dn.) and JMFC, Chamarajanagar is hereby appointed as the Addl. Chief Judicial 
Magistrate of the Chamarajanagar District during the following period in the absence of the Civil Judge 
(Sr.Dn.) and CJM, Chamarajanagar District. 

1. From after the office hours of 07.12.2004 till the commencement of office hours of 08.12.2004. 
2. From after the office hours of 09.12.2004 till the commencement of office hours of 16.12.2004. 
BY ORDER OF THE HIGH COURT, 
P.R. 2022 R.B. BUDIHAL 
REGISTRAR (JUDICIAL). 
HIGH COURT OF KARNATAKA 
NOTIFICATION 
No. GOB (I) 28/ 2001, Bangalore, Dated: 3rd January, 2005 

Sri H.M. Bhajentri, V Addl. City Civil and Sessions Judge, Bangalore City, is permitted to retire 

from Judicial Service with effect from 28.2.2005, on attaining the age of 60 years. 
BY ORDER OF THE HIGH COURT, 
P.R.6 N. ANANDA 
REGISTRAR GENERAL. 





ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ 





HIGH COURT OF KARNATAKA 


NOTIFICATION GOB(l) 373/2004, BANGALORE, DATED: 15™ DECEMBER, 2004. 


PART-l 


Winter Vacation of 2004, noted in Column No.4. 


In exercise of the powers conferred by Clauses (a) and (b) of Sub-Section (3) of Section 28 of the 
Karnataka Civil Court Act, 1964 (Karnataka Act No.21/1964), the High Court of Karnataka hereby 
designates the District Judges/Civil Judges mentioned in Column No.2 of the table below, as the Vacation 
Judges, for the duration of adjournment of District Courts mentioned in Column No.3 for the period of 






















































































TABLE 
A Designation District Court Fron ತು To 
1 2 3 4 
1. | Prl.Civil Judge (Sr.Dn.), Bangalore Rural District 20.12.2004 26.12.2004 
Bangalore Rural District, 
Bangalore. 
2. | | Addl.Civil Judge (Sr.Dn.), Bangalore Rural District 27.12.2004 31.12.2004 
Bangalore Rural District, 
Bangalore. 
3. | Prl.Civil Judge (Sr.Dn.) and Bagalkot 20.12.2004 24.12.2004 
CJM, Bagalkot 
4. | | Addl.Civil Judge (Sr.Dn.), Bagalkot 25.12.2004 31.12.2004 
Bagalkot 
5. | Judge, Family Court, Belgaum | Belgaum 20.12.2004 26.12.2004 
6. | Ill Addl.District and Sessions Belgaum 27.12.2004 31.12.2004 
Judge, Belgaum 
7. | Prl.Civil Judge (Sr.Dn.) and Bellary 20.12.2004 25.12.2004 
CJM, Bellary. 
8. | Addl.Civil Judge (Sr.Dn.), Bellary 26.12.2004 31.12.2004 
Bellary 
9. | Addl.District Judge, Bidar Bidar 20.12.2004 23.12.2004 
10.| Prl.District Judge, Bidar Bidar 24.12.2004 27.12.2004 
10A| Prl.Civil Judge (Sr.Dn.), Bidar | Bidar 28.12.2004 31.12.2004 
11.| || Addl.District and Sessions Bijapur 20.12.2004 31.12.2004 
Judge, Bijapur 
12.| Addl.District and Sessions Chikmagalur 20.12.2004 31.12.2004 
Judge, Chikmagalur 
13.| I Addl.Civil Judge (Sr.Dn.), Chitradurga 20.12.2004 24.12.2004 
Chitradurga & 
27.12.2004 31.12.2004 
14.| I Addl.Civil Judge (Sr.Dn.), Chitradurga 25.12.2004 26.12.2004 
Chitradurga 
15.| Prl.Civil Judge (Sr.Dn.) and Chamaraj-nagar 20.12.2004 31.12.2004 
CJM, Chamarajnagar 
16.| Prl.Civil Judge (Sr.Dn.) and Davanagere 20.12.2004 31.12.2004 
CJM, Davanagere 
17.| I Addl.District and Sessions Dharwad 20.12.2004 31.12.2004 
Judge, Dharwad sitting at Hubli 
18.| Prl.Civil Judge (Sr.Dn.) and Gadag 20.12.2004 23.12.2004 
CJM, Gadag & 
31.12.2004 
19.| Civil Judge (Sr.Dn.), Gadag 24.12.2004 30.12.2004 
Ron 


































































































೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ಭಾಗ - ೨ 

1 2 3 

20.| | Addl.District and Sessions Gulbarga 20.12.2004 23.12.2004 
Judge, Gulbarga 

21.| || Addl.District and Sessions Gulbarga 24.12.2004 31.12.2004 
Judge, Gulbarga. 

22.| Addl.District and Sessions Hassan 20.12.2004 23.12.2004 
Judge, Hassan 

23.| Addl.Civil Judge (Sr.Dn.), Hassan 24.12.2004 26.12.2004 
Hassan. 

24.| Prl.Civil Judge (Sr.Dn.) and Hassan 27.12.2004 31.12.2004 
CJM, Hassan 

25.| District and Sessions Judge, Haveri 20.12.2004 24.12.2004 
Haveri till 5.45 pm 

26.| Civil Judge (Sr.Dn.) and CJM, | Haveri 24.12.2004 31.12.2004 
Haveri from5.45pm 

27.| Civil Judge (Sr.Dn.) and CJM, | U.K.Karwar 20.12.2004 31.12.2004 
Karwar 

28.| Civil Judge (Sr.Dn.) and JMFC, | Kodagu-Madikeri 20.12.2004 31.12.2004 
Virajpet 

29.| Civil Judge (Sr.Dn.) and CJM, | Koppal 20.12.2004 31.12.2004 
Koppal 

30.| | Addl.District and Sessions Kolar 20.12.2004 28.12.2004 
Judge, Kolar 

31.| Prl.District and Sessions Judge, Kolar 29.12.2004 31.12.2004 
Kolar 

32 | Addl.District and Sessions Mandya 20.12.2004 22.12.2004 
Judge, Mandya & 

27.12.2004 31.12.2004 

33. | Addl.Civil Judge (Sr.Dn.), Mandya 23.12.2004 26.12.2004 
Mandya 

34. | || Addl.District and Sessions Mysore 20.12.2004 31.12.2004 
Judge, Mysore 

35. | || Addl.District and Sessions D.K.Mangalore 20.12.2004 23.12.2004 
Judge, D.K.Mangalore. 

36.| | Addl.District and Sessions D.K.Mangalore 24.12.2004 31.12.2004 
Judge, D.K.Mangalore 

37.| Prl.Civil Judge (Sr.Dn.) and Raichur 20.12.2004 31.12.2004 
CJM, Raichur 

38. | Addl.District and Sessions Shimoga 20.12.2004 24.12.2004 
Judge, Shimoga 

39.| Prl.Civil Judge (Sr.Dn.) and Shimoga 25.12.2004 31.12.2004 
CJM, Shimoga 

40.| | Addl.District and Sessions Tumkur 20.12.2004 31.12.2004 
Judge, Tumkur 

41.| Prl.Civil Judge (Sr.Dn.) and Udupi 20.12.2004 31.12.2004 
CJM, Udupi 

PART - ll 


In exercise of the powers conferred under Sub-Section (3) of Section 28 of the Karnataka Civil 
Courts Act, 1964, the Vacation Judges are directed to dispose of urgent civil matters in which injunction, 


stay of proceedings and attachment orders etc., are sought for during the Winter Vacation of 2004. 


In exercise of the powers conferred under Sub-Section (5) of Section 28 of the Karnataka Civil 
Courts Act, 1964, the Vacation Judges are directed to exercise the same administrative control over the 


PART - lll 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ೧೧ 





staff of the Civil Courts that are being exercised by the Prl.District and Sessions Judges, during the period 
of Winter Vacation of 2004, in the absence of the Prl.District and Sessions Judge, in the headquarters. 
PART -IV 
Wherever the Civil Judges (Sr.Dn) mentioned in column No.2 are designated as Vacation Civil 
Judges, the District Judges are directed to issue a Notification as required under Sub-Section (3) of 
Section 10 of the Criminal Procedure Code making provisions for the disposal of any urgent application 
appointing such officers. 


BY ORDER OF THE HIGH COURT, 
P.R. 1998 R.B.BUDIHAL 
REGISTRAR (JUDICIAL). 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 60 ಕೃಪಇ 2004, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌ 2004 
ಕೃಷಿ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳಿಗೆ ಅವರುಗಳ ಹೆಸರಿನ ಮುಂದೆ ನಮೂದಿಸಲಾದ ದಿನಾಂಕಗಳಂದು ಅಪರಾಹ್ನ 

ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 





ಸೇವೆಯಿಂದ 
ಕ. ಅಧಿಕಾರಿಯ 
ಸ್ಯ ಅಧಿಕಾರಿಯ ಹೆಸರು ಮತ್ತು ಕಛೇರಿ ನಿವೃತ್ತಿಯಾಗುವ 
ಸಂ. ಕ್‌ ಜನ್ನ ದಿನಾಂಕ ಪ್‌ 
$ ದಿನಾಂಕ 





ಜಂಟಿ ಕೃಷಿ ನಿರ್ದೇಶಕರ ಹುದ್ದೆಯಲ್ಲಿ 

1 ಎಂ.ಸಿ.ರಾಜಣ್ಣ, 30-04-1947 30-04-2005 

ಜಂಟಿ ಕೃಷಿ ನಿರ್ದೇಶಕರು, ಚಿಕ್ಕಮಗಳೂರು. 
ಉಪ ಕೃಷಿ ನಿರ್ದೇಶಕರ ಹುದ್ದೆಯಲ್ಲಿ 

1 ಬಿ. ದೊಡ್ಡಹನುಮಂತಪ್ಪ, 01-04-1947 31-03-2005 

ಉಪ ಕೃಷಿ ನಿರ್ದೇಶಕರು 

(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಶಿರಾ ತಾಲ್ಲೂಕು. 

















2 ಜಿ.ಎಸ್‌. ಪರಮೇಶ್ವರ, 06-04-1947 30-04-2005 
ಉಪ ಕೃಷಿ ನಿರ್ದೇಶಕರು _(ಸ್ಹಬ್‌), ಕೇಂದ್ರ ಕಚೇರಿ 
3 ಎಸ್‌. ನಾಗಯ್ಯ, 05-05-1047 31-05-2005 


ಉಪ ಕೃಷಿ ನಿರ್ದೇಶಕರು 

(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಮಂಡ್ಯ. 
4 ಎಸ್‌.ಎಂ.ಚಟ್ನಳ್ಳೀಕರ್‌, 07-07-1047 31-07-2005 
ಉಪ ಕೃಷಿ ನಿರ್ದೇಶಕರು (ಜಿಲ್ಲಾ ಕೃಷಿ 
ತರಬೇತಿ ಕೇಂದ್ರ), ಕೊಟ್ಟೂರು, ಗುಲ್ಬರ್ಗಾ. 


ಸಹಾಯಕ ಕೃಷಿ ನಿರ್ದೇಶಕರ ಹುದ್ದೆಯಲ್ಲಿ 














1 ಎಂ.ಆರ್‌. ಬಸವರೆಡ್ಡಿ, 02-01-1947 31-01-2005 
ಸಹಾಯಕ ಕೃಷಿ ನಿರ್ದೇಶಕರು,(ಜಅಇ)ಗದಗ 
2 ಬಿ.ಸಿ. ಉಮಾಮಹೇಶ್ವರ, 06-01-1947 31-01-2005 


ಸಹಾಯಕ ಕೃಷಿ ನಿರ್ದೇಶಕರು, (ವಿ.ತ) 
ಜಕ್ಕನಿ ಕಚೇರಿ, ಮಡಿಕೇರಿ. 











3 ಬಿ.ಪಿ. ಶ್ರೀರಾಮಮೂರ್ತಿ, 15-01-1947 31-01-2005 
ಸಹಾಯಕ ಕೃಷಿ ನಿರ್ದೇಶಕರು, ಸುಳ್ಯ. 

4 ಬಿ.ಜಿ. ಕಟಗಿ, 18-01-1047 31-01-2005 
ಸಹಾಯಕ ಕೃಷಿ ನಿರ್ದೇಶಕರು, ಹಾನಗಲ್‌. 

5 ಜಿ.ಎಂ. ಚಿಕ್ಕಲಗೌಡರ್‌, 01-03-1947 28-02-2005 


ಸಹಾಯಕ ಕೃಷಿ ನಿರ್ದೇಶಕರು, (ವಿ.ತ) 
ಜಕ್ಕನಿ ಕಚೇರಿ, ಧಾರವಾಡ. 

6 ಎಸ್‌. ಹನುಮಂತರಾಯರೆಡ್ಡಿ, 15-02-1047 28-02-2005 
ಸಹಾಯಕ ಕೃಷಿ ನಿರ್ದೇಶಕರು, (ತಾಂ.ಅ) 

ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿ, ಮೈಸೂರು. 








i) ಬಿ.ವಿ.ಸಿದ್ಧರಾಜು, 20-03-1947 31-03-2005 
ಸಹಾಯಕ ಕೃಷಿ ನಿರ್ದೇಶಕರು(ತ) ಉಪ ಕೃಷಿ ನಿರ್ದೇಶಕರು 
(ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ), ಮಂಡ್ಯ. 

























































































೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ಭಾಗ - ೨ 
ಶ್ರ. ಅಧಿಕಾರಿಯ ಸೇವೆಯಿಂದ 
ಅಧಿಕಾರಿಯ ಹೆಸರು ಮತ್ತು ಕಛೇರಿ ನಿವೃತ್ತಿಯಾಗುವ 
ಸಂ. ತ ಜನ್ಮ ದಿನಾಂಕ pi 
ನಾಂಕ 

8 ಪಿ.ಎಫ್‌.ಕಟಗಿ ಹಳ್ಳಿ ಮಠ, 11-03-1047 31-03-2005 
ಸಹಾಯಕ ಕೃಷಿ ನಿರ್ದೇಶಕರು, ರಾಣಿಬೆನ್ನೂರು 

9 ವಿ.ಬಿ. ಪಾಟೀಲ್‌ 03-03-1047 31-03-2005 
ಸಹಾಯಕ ಕೃಷಿ ನಿರ್ದೇಶಕರು, ಗುಲ್ಬರ್ಗಾ. 

10 ಕೆ.ಎಂ.ರತ್ನಯ್ಯ, 02-04-1047 30-04-2005 
ಸಹಾಯಕ ಕೃಷಿ ನಿರ್ದೇಶಕರು, ಪಿರಿಯಾಪಟ್ಟಣ. 

11 ಎಂ.ಸಿ. ದನದಮನಿ 29-04-1047 30-04-2005 
ಸಹಾಯಕ ಕೃಷಿ ನಿರ್ದೇಶಕರು, ಶಿಗ್ಗಾಂವ 

12 ಎಸ್‌.ಸಿ.ಅರಳೆಲೆಮಠ, 01-05-1047 30-04-2005 
ಸಹಾಯಕ ಕೃಷಿ ನಿರ್ದೇಶಕರು, ಶಿರಹಟ್ಟಿ. 

13 ವಿ.ಶ್ರೀನಿವಾಸ 06-04-1047 30-04-2005 
ಸಹಾಯಕ ಕೃಷಿ ನಿರ್ದೇಶಕರು,(ಜಅಇ) 
ಬೆಂಗಳೂರು ನಗರ ಜಿಲ್ಲೆ. 

14 ದಯಾನಂದ, 16-04-1047 30-04-2005 
ಸಹಾಯಕ ಯೋಜನಾಧಿಕಾರಿ, ಜಿ.ಪಂ ಕಚೇರಿ, ಗುಲ್ಬರ್ಗಾ. 

15 ಹೆಚ್‌.ಹೆಚ್‌.ಭಾವಿ, 10-04-1047 30-04-2005 
ಸಹಾಯಕ ಕೃಷಿ ನಿರ್ದೇಶಕರು,(ಜಅಇ) ಬಿಜಾಮರ 

16 ಎಂ.ಓಬಣ್ಣ, 01-05-1047 30-04-2005 
ಸಹಾಯಕ ಕೃಷಿ ನಿರ್ದೇಶಕರು,(ಜಅಇ) ಹಾಸನ. 

17 ಜಿ.ಪಿ.ಪೋತದಾರ್‌, 01-06-1047 31-05-2005 
ಸಹಾಯಕ ಕೃಷಿ ನಿರ್ದೇಶಕರು, ಅಫಜಲಪುರ. 

18 ಎಲ್‌.ಜಿ.ಪಾಟೀಲ್‌, 03-05-1047 31-05-2005 
ಸಹಾಯಕ ಕೃಷಿ ನಿರ್ದೇಶಕರು,(ಸುಜಲಾ) 
ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿ, ಧಾರವಾಡ. 

19 ಕೆ.ವಿ.ರಾಮಶಾಸ್ತ್ರಿ, 15-06-1047 30-06-2005 
ಸಹಾಯಕ ಕೃಷಿ ನಿರ್ದೇಶಕರು,(ವಿ.ತ) 
ಜ.ಕೃ.ನಿ.ಕಚೇರಿ, ಮಂಡ್ಯ. 

20 ವಿ. ಬಸವರಾಜು, 04-06-1047 30-06-2005 
ಸಹಾಯಕ ಯೋಜನಾಧಿಕಾರಿ, ಜಿ.ಪಂ ಕಚೇರಿ, ಮಂಡ್ಯ 

21 ಶ್ರೀನಿವಾಸರಾವ್‌, 06-06-1047 30-06-2005 
ಸಹಾಯಕ ಕೃಷಿ ನಿರ್ದೇಶಕರು,(ಕಾಡಾ) 
ಕೃಷ್ಣಾ ಮೇಲ್ದಂಡೆ ಯೋಜನೆ, ಭೀಮರಾಯನಗುಡಿ, ಗುಲ್ಬರ್ಗಾ. 

22 ಜೆ.ಎಸ್‌.ಪಾಟೀಲ್‌, 24-06-1047 30-06-2005 
ಸಹಾಯಕ ಕೃಷಿ ನಿರ್ದೇಶಕರು,(ಜಅಇ) 
ರಾಣಿಬೆನ್ನೂರು. 

23 ಜಿ.ಕೆ.ತೀರ್ಥಲಿಂಗಪ್ಪ, 08-07-1047 31-07-2005 
ಸಹಾಯಕ ಕೃಷಿ ನಿರ್ದೇಶಕರು, ಕಡೂರು. 

24 ಎನ್‌.ಶಂಕರೇಗೌಡ, 01-09-1047 31-08-2005 
ಸಹಾಯಕ ಕೃಷಿ ನಿರ್ದೇಶಕರು, ಶಿರಗುಪ್ಪ. 

25 ಎನ್‌.ಆರ್‌.ಜವಳಿ, 02-08-1047 31-08-2005 
ಸಹಾಯಕ ಕೃಷಿ ನಿರ್ದೇಶಕರು, (ತ) 
ಉ.ಕೃ.ನಿ. ಕಚೇರಿ, (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ) 
ವಡ್ಡರಹಟ್ಟಿ, ಗಂಗಾವತಿ. 

26 ಬಿ.ಹೆಚ್‌.ತಿಪ್ಪೇಸ್ವಾಮಿ, 09-08-1047 31-08-2005 
ಕಾರ್ಯ ನಿರ್ವಾಹಣಾಧಿಕಾರಿ, ತಾ.ಪಂ. ಇಂಡಿ 

27 ಎಸ್‌.ಸಿ.ಚಂದ್ರಯ್ಯ, 15-09-1047 30-09-2005 
ಸಹಾಯಕ ಕೃಷಿ ನಿರ್ದೇಶಕರು, (ವಿ.ತ) 
ಜಕೃನಿ ಕಚೇರಿ, ಚಿತ್ರದುರ್ಗ. 

28 ಹೆಚ್‌. ವಿರೂಪಾಕ್ಟಪ್ಪ, 06-09-1047 30-09-2005 
ಸಹಾಯಕ ಕೃಷಿ ನಿರ್ದೇಶಕರು, (ತ) 
ಉ.ಕೃ.ನಿ. ಕಚೇರಿ, (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ) 
ಹಳ್ಳಿಕೆರೆ, ಭದ್ರಾವತಿ. 


















































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ೧೩ 
ಶ್ರ. ಅಧಿಕಾರಿಯ ಸೇವೆಯಿಂದ 
ಅಧಿಕಾರಿಯ ಹೆಸರು ಮತ್ತು ಕಛೇರಿ ನಿವೃತ್ತಿಯಾಗುವ 
ಸಂ. ತ ಜನ್ಮ ದಿನಾಂಕ Ke 
ನಾಂಕ 

29 ಎಸ್‌.ಎಂ.ಶಿವಪ್ರಕಾಶ್‌, 08-09-1047 30-09-2005 
ಸಹಾಯಕ ಕೃಷಿ ನಿರ್ದೇಶಕರು, (ಜಅಇ) ಮಡಿಕೇರಿ. 

30 ಎ.ಉಮೇಶ್‌ರಾವ್‌, 13-10-1047 31-10-2005 
ಸಹಾಯಕ ಕೃಷಿ ನಿರ್ದೇಶಕರು, ರಾಮನಗರ. 

31 ಎಂ.ಶಂಕರಪ್ಪ, 16-10-1047 31-10-2005 
ಸಹಾಯಕ ಕೃಷಿ ನಿರ್ದೇಶಕರು, (ವಿ.ತ) 
ಜಕ್ಕನಿ ಕಚೇರಿ, ಮಂಡ್ಯ. 

32 ಹೆಚ್‌.ಜಿ. ಗಣೇಶಪ್ಪ, 16-10-1047 31-10-2005 
ಸಹಾಯಕ ಕೃಷಿ ನಿರ್ದೇಶಕರು, (ಜಅಇ) ಶಿವಮೊಗ್ಗ. 

33 ಜೆ.ಸಿ.ದೇವೇಂದ್ರಪ್ಪ, 01-12-1047 30-11-2005 
ಸಹಾಯಕ ಕೃಷಿ ನಿರ್ದೇಶಕರು, (ಬೆಳೆವಿಮೆ) ಕೇಂದ್ರ ಕಚೇರಿ. 

34 ಕೆ.ಚಂದ್ರಶೇಖರ್‌, 22-12-1047 31-12-2005 
ಸಹಾಯಕ ಕೃಷಿ ನಿರ್ದೇಶಕರು, (ವಿ.ತ) 
ಜಕೃನಿ ಕಚೇರಿ, ಕೋಲಾರ. 

35 ಡಿ.ಬಿ.ಚಂದ್ರಶೇಖರಯ್ಯ, 02-12-1047 31-12-2005 
ಸಹಾಯಕ ಕೃಷಿ ನಿರ್ದೇಶಕರು, ನಾಗಮಂಗಲ. 

36 ವೈ.ಹೆಚ್‌. ನೂಕಾಮರ, 16-12-1047 31-12-2005 
ಕಾರ್ಯನಿರ್ವಹಣಾ ಅಧಿಕಾರಿ, ತಾ.ಪಂ.ಸವಣೂರು. 














ಸೂಚನೆ:- ಕ್ರಮ ಸಂಖ್ಯೆ: 6, 18, 26, 36 ರಲ್ಲಿ ಇರುವ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ ಇದ್ದು, ಅಂತಿಮ 















































ತೀರ್ಮಾನಕ್ಕೆ ಒಳಪಟ್ಟಿದೆ. 
ಆಡಳಿತ ಅಧಿಕಾರಿಗಳ ಹುದ್ದೆಯಲ್ಲಿ 

1 ಸಿ.ಜಿ.ಗುಲಾಲ್ಜವರ್‌, 20-03-1047 31-03-2005 
ಆಡಳಿತ ಅಧಿಕಾರಿ ಜಕ್ಕನಿ ಕಚೇರಿ, ಕಾರವಾರ. 

2 ಜಿ.ಟಿ. ಮಲ್ಲನಗೌಡರ್‌, 01-06-1047 31-05-2005 
ಆಡಳಿತ ಅಧಿಕಾರಿ ಜಕ್ಕನಿ ಕಚೇರಿ, ಹಾವೇರಿ. 

3 ಜಿ.ವೈ. ಛಲವಾದಿ, 28-06-1047 30-06-2005 
ಸಹಾಯಕ ಯೋಜನಾ ಅಧಿಕಾರಿ, ಜಿ.ಪಂ.ಕಚೇರಿ, 
ಬಾಗಲಕೋಟೆ. 

4 ಎಸ್‌.ಜಿ. ಓಂಕಾರ್‌ 15-07-1047 31-07-2005 
ಆಡಳಿತ ಅಧಿಕಾರಿ ಜಕ್ಕನಿ ಕಚೇರಿ, ಬಿಜಾಪುರ. 

5 ಪಿ.ಎಸ್‌. ದೇವರಗುಡಿ, 07-09-1047 30-09-2005 
ಆಡಳಿತ ಅಧಿಕಾರಿ ಜಕ್ಕನಿ ಕಚೇರಿ, ಕೊಪ್ಪಳ. 

6 ಎ.ಎಂ.ಛಂಗಪ್ಪ, 20-10-1047 31-10-2005 
ಸಹಾಯಕ ಯೋಜನಾ ಅಧಿಕಾರಿ, ಜಿ.ಪಂ.ಕಚೇರಿ, ಮೈಸೂರು. 

ಆಡಳಿತ ಸಹಾಯಕರ ಹುದ್ದೆಯಲ್ಲಿ 

1 ಎಂ.ಮುಕುಂದ, ಆಡಳಿತ ಸಹಾಯಕರು, ಉಪ ಕೃಷಿ ನಿರ್ದೇಶಕರ 03-04-1047 30-04-2005 
ಕಚೇರಿ, (ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ) 
ಬಬ್ಬೂರು, ಹಿರಿಯೂರು ತಾಲ್ಲೂಕು. 

2 ಆರ್‌. ಚನ್ನಕೇಶವ, 02-10-1047 31-10-2005 
ಆಡಳಿತ ಸಹಾಯಕರು, ಜಕ್ಕನಿ ಕಚೇರಿ, ಹಾಸನ. 

ಕೃಷಿ ಅಧಿಕಾರಿ ಹುದ್ದೆಯಲ್ಲಿ 

1 ಟಿ.ಕೆ.ರಾಮಾ, 01-03-1047 28-02-2005 
ಕೃಷಿ ಅಧಿಕಾರಿ (ಬೋಧಕರು) 
ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಬಾಗಲಕೋಟಿ. 

2 ಎಸ್‌.ಕೆ.ಕುಲಕರ್ಣಿ, 01-03-1047 28-02-2005 
ಕೃಷಿ ಅಧಿಕಾರಿ (ವಿ.ತ) 
ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ಮುಧೋಳ್‌ ತಾ. 

3 ಎಸ್‌.ಆರ್‌.ಕುಲಕರ್ಣಿ, 01-03-1047 28-02-2005 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಡಂಬಳಿ, 
ಮುಂಡರಗಿ ತಾಲ್ಲೂಕು. 

















೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ 


೬, ೨೦೦೫ 


ಭಾಗ - ೨ 








ಅಧಿಕಾರಿಯ ಹೆಸರು ಮತ್ತು ಕಛೇರಿ 


ಅಧಿಕಾರಿಯ 
ಜನ್ಮ ದಿನಾಂಕ 


ಸೇವೆಯಿಂದ 
ನಿವೃತ್ತಿಯಾಗುವ 
ದಿನಾಂಕ 





ಬಿ.ಎಂ.ಮಂಜುನಾಥ, 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಬಿಳಿಗೆರೆ, ನಂಜನಗೂಡು. 


03-03-1947 


31-03-2005 





ವಿ.ಜಿ.ಚಿಂಚನಸೂರ, 
ಕೃಷಿ ಅಧಿಕಾರಿ, ಜಲಾನಯನ ಅಭಿವೃದ್ಧಿ ಇಲಾಖೆ. ಅಳಂದ. 


03-03-1947 


31-03-2005 





ಬಿ.ವಿ. ಹಳ್ಳಿಕೇರಿ, 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ನರೇಗಲ್‌, 
ರೋಣ ತಾಲ್ಲೂಕು. 


04-03-1947 


31-03-2005 





ಬಿ.ನಾಗರಾಜ್‌, 
ಕೃಷಿ ಅಧಿಕಾರಿ, ಉಪ ಕೃಷಿ ನಿರ್ದೇಶಕರ ಕಚೇರಿ, 


(ರಾಜ್ಯ ಮಣ್ಣು ಸಮೀಕ್ಷೆ) ಬೆಂಗಳೂರು. 


05-03-1947 


31-03-2005 





ಹೆಚ್‌.ಸಂಜೀವರೆಡ್ಡಿ, 
ಕೃಷಿ ಅಧಿಕಾರಿ, ಜಲಾನಯನ ಅಭಿವೃದ್ಧಿ ಇಲಾಖೆ. ಪಾವಗಡ. 


08-03-1947 


31-03-2005 





ಬಿ.ಎನ್‌. ಗುಗ್ಗರಿ, 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ತೇಲಸಂಗ, 
ಅಥಣಿ ತಾಲ್ಲೂಕು. 


05-04-1947 


30-04-2005 





10 


ಬಿ.ಎಸ್‌. ಕೊಣ್ಣೂರು, 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಮುದಕವಿ, 
ರಾಮದುರ್ಗ ತಾಲ್ಲೂಕು. 


05-04-1947 


30-04-2005 





11 


ಜಿ.ಜಿ.ಹುಲಗೂರ, 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಬೊಮ್ಮನಹಳ್ಳಿ, 
ಹಾನಗಲ್‌ ತಾಲ್ಲೂಕು. 


06-04-1947 


30-04-2005 





12 


ಕೆ.ಪಿ.ಅಯ್ಯಪ್ಪ, 


ಕೃಷಿ ಅಧಿಕಾರಿ, ಉಪ ಕೃಷಿ ನಿರ್ದೇಶಕರ ಕಚೇರಿ, 


ಫೆ 


21-04-1947 


30-04-2005 





13 


(ರಾಜ್ಯ ಮಣ್ಣು ಸಮೀಕ್ಷೆ) ಬೆಂಗಳೂರು. 

ಎಲ್‌.ಎ.ಊದಗಟ್ಟಿ, 

ಕೃಷಿ ಅಧಿಕಾರಿ, ಕೃಷಿ ಅಧಿಕಾರಿಗಳ ಕಚೇರಿ, ಮಣ್ಣು ಆರೋಗ್ಯ 
ಕೇಂದ್ರ, ಜಮಖಂಡಿ, ಬಾಗಲಕೋಟೆ ಜಿಲ್ಲೆ. 


02-05-1947 


31-05-2005 





14 


ಎಂ.ಚನ್ನಯ್ಯ, 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಗಾವುಡಗೆರೆ, 
ಹುಣಸೂರು ತಾಲ್ಲೂಕು. 


15-05-1947 


31-05-2005 





15 


ಆರ್‌.ನರಸಿಂಹಲು, 


ಕೃಷಿ ಅಧಿಕಾರಿ, (ತಾಂ.ಸ), ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, 


ಬಳ್ಳಾರಿ. 


20-05-1947 


31-05-2005 





16 


ಎ.ಆರ್‌. ಹೂವಣ್ಣವರ, 
ಬೋಧಕರು, (ಕೃಷಿ ಅಧಿಕಾರಿ) ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, 
ಧಾರವಾಡ. 


01-00-1947 


31-05-2005 





17 


ಎಸ್‌.ಎಂ.ರಾಣಾಗೋಳ, 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಹೂವಿನ ಹಿಪ್ಪರಗಿ, 
ಬಸವನಬಾಗೇವಾಡಿ ತಾಲ್ಲೂಕು. 


01-06-1047 


31-05-2005 





18 


ಕೆ.ಎಸ್‌. ಸಾಮಜಿ, 
ಕೃಷಿ ಅಧಿಕಾರಿ, ಜಲಾನಯನ ಅಭಿವೃದ್ಧಿ ಇಲಾಖೆ, 
ಖಾನಾಪುರ. 


01-00-1947 


31-05-2005 





19 


ಸಿ.ಸಿ.ಇಂಗಳಗಾವಿ, 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಮುಧೋಳ್‌ ತಾಲ್ಲೂಕು. 


01-00-1947 


31-05-2005 





20 


ಟಿ.ವಿ.ಕಳ್ಳಿಗುದ್ದಿ, 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಕಸಬಾ, 
ಬೈಲಹೊಂಗಲ ತಾಲ್ಲೂಕು. 


04-06-1947 


30-06-2005 





21 


ಮಹ್ಮದ್‌ ಶಮೀಮ್‌ ಅಹ್ಮದ್‌, 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಕಸಬಾ, 
ಗುಲ್ಬರ್ಗಾ ತಾಲ್ಲೂಕು. 


05-06-1947 


30-06-2005 





22 








ಸಿ.ಕೆ. ಮಾದಯ್ಯ, 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, 
ಸೋಮವಾರ ಪೇಟೆ ತಾಲ್ಲೂಕು. 


11-00-1047 








30-06-2005 












































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ೧೫ 
ಶ್ರ. ಅಧಿಕಾರಿಯ ಸೇವೆಯಿಂದ 
ಅಧಿಕಾರಿಯ ಹೆಸರು ಮತ್ತು ಕಛೇರಿ ನಿವೃತ್ತಿಯಾಗುವ 
ಸಂ. ಣ್‌ ಜನ್ಮ ದಿನಾಂಕ bie 
ನಾಂಕ 

23 | ಎಸ್‌.ರಘುನಾಥ, 01-07-1947 30-06-2005 
ಕೃಷಿ ಅಧಿಕಾರಿ, (ತಾಂ.ಸ.) 
ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಬಳ್ಳಾರಿ. 

24 ಜಿ.ಎಸ್‌.ಮುರಳಿ, 09-08-1047 31-08-2005 
ಕೃಷಿ ಅಧಿಕಾರಿ, ಕೇಂದ್ರ ಕಚೇರಿ, ಕಾರ್ಯನಿರ್ವಹಣೆ ಮೇರೆಗೆ ಕೃಷಿ 
ಮತ್ತು ತೋಟಗಾರಿಕೆ ಸಚಿವಾಲಯ, ಬೆಂಗಳೂರು. 

25 ಗಂಗಾಧರ ಬಿ. ಕಮಟಿ 15-08-1047 31-08-2005 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಸದಲಗಾ, 
ಚಿಕ್ಕೋಡಿ ತಾಲ್ಲೂಕು. 

26 ಜ.ಮಹಾದೇವಪ್ಪ, 18-08-1047 31-08-2005 
ಕೃಷಿ ಅಧಿಕಾರಿ, ಜಲಾನಯನ ಅಭಿವೃದ್ಧಿ ಇಲಾಖೆ, ಸಾಗರ. 

27 ಚಿ.ಎಲ್‌.ನಾಯಕ, 03-09-1047 30-09-2005 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಶಿರಸಿ 
(ಜಾನುವೆ) ಶಿರಸಿ ತಾಲ್ಲೂಕು. 

28 ಬಿ.ಎನ್‌. ದಯಾನಂದ, 03-09-1047 30-09-2005 
ಕೃಷಿ ಅಧಿಕಾರಿ, ಅಪರ ಕೃಷಿ ನಿರ್ದೇಶಕರು, (ಬೆಳೆ ಅಭಿವೃದ್ಧಿ 
ಯೋಜನೆ) ಆಪ್ತ ವಿಭಾಗ, ಬೆಂಗಳೂರು. 

29 ಎಸ್‌.ಕೆ. ಜ್ಯೋತಿಪ್ರಕಾಶ್‌, 07-10-1047 31-10-2005 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ವಸ್ತಾರೆ, 
ಚಿಕ್ಕಮಗಳೂರು ತಾಲ್ಲೂಕು. 

30 ಎನ್‌.ಷಣ್ಮುಖ, 14-10-1047 31-10-2005 
ಕೃಷಿ ಅಧಿಕಾರಿ, ಯೋಜನಾ ವಿಭಾಗ, ಕೇಂದ್ರ ಕಚೇರಿ, ಬೆಂಗಳೂರು. 

31 ಎಸ್‌.ಬಿ.ಪಾಟೀಲ್‌, 18-11-1047 30-11-2005 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಕಸಬಾ, ಹುನಗುಂದ 
ತಾಲ್ಲೂಕು. 

32 ಕೆ. ಬಾಲಣ್ಣಗೌಡ, 15-05-1047 31-05-2005 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಸರಗೂರು, 
ಹುಣಸೂರು ತಾಲ್ಲೂಕು. 




















ಸೂಚನೆ:- ಕ್ರಮ ಸಂಖ್ಯೆ: 22, 26 ರಲ್ಲಿರುವ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ ಇದ್ದು, ಅಂತಿಮ ತೀರ್ಮಾನಕ್ಕೆ 
ಒಳಪಟ್ಟಿದೆ. 


ಪಿ.ಆರ್‌. 22 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ.ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಲೋಕೋಪಯೋಗಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲೋಇ 34 ಬನೌಸೇ 2004, ಬೆಂಗಳೂರು, ದಿನಾಂಕ: 29ನೇ ಡಿಸೆಂಬರ್‌ 2004 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಈ ಕೆಳಕಂಡ ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ)ಗಳಿಗೆ ಇಲಾಖೆಯಲ್ಲಿ ಖಾಲಿ 
ಇರುವ ರೂ. 7400-13120ರ ವೇತನ ಶ್ರೇಣಿಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ವಿಭಾಗ-2 ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರಡಿಯಲ್ಲಿ (ಇಲಾಖೆಯ ವೃಂದ ಮತ್ತು ನೇಮಕಾತಿ 
ನಿಯಮಗಳಿಗೆ ಸೂಕ್ತ ಸೇರ್ಪಡೆ ಮಾಡುವುದನ್ನು ಕಾಯ್ದಿರಿಸಿದಂತೆ ಮತ್ತು ಅದರ ಪರಿಣಾಮಕ್ಕೊಳಪಟ್ಟು) ಮುಂದೆ ಕಾಣಿಸಿದ ಸ್ಥಳ ಮತ್ತು ಹುದ್ದೆಗೆ 
ಸ್ವತಂತ್ರ ಪ್ರಭಾರದ ಮೇಲೆ ಬಡ್ತಿ ನೀಡಿ ನೇಮಿಸಿದೆ. 

















ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ) ಬಂದರು 
ಕಛೇರಿ, ಹೊನ್ನಾವರ 





ಕ್ರ. ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ ಬಡ್ತಿ ನಂತರ ಸ್ಥಳ ನಿಯುಕ್ತಿಗೊಳಿಸಿದ 
ಸಂ. ನಿರ್ವಹಿಸುತ್ತಿರುವ ಸ್ಥಳ ಸ್ಥಳ 
1. | ಶ್ರೀ ಎನ್‌.ಎಂ. ಖಾರ್ವಿ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವಿಭಾಗ-2, 
ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ) ಬಂದರು ಬಂದರು ಉಪ ವಿಭಾಗ, ಕಾರವಾರ. 
ಉಪ ವಿಭಾಗ, ಕಾರವಾರ. 
2. | ಶ್ರೀ ರಾಜಕುಮಾರ್‌, ಶ್ರೀ ವಿ.ಆರ್‌. ಪವಾರ್‌ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಇವರನ್ನು 


ಮಾತೃ ಇಲಾಖೆಗೆ ಹಿಂದಿರುಗಿಸಿರುವುದರಿಂದ ಬಂದರು ಉಪ ವಿಭಾಗ, 
ಹೊನ್ನಾವರದಲ್ಲಿ ತೆರವಾದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ವಿಭಾಗ-2 


ಹುದ್ದೆಯ ಎದುರು ಸ್ಥಳನಿಯುಕ್ತಿಗೊಳಿಸಲಾಗಿದೆ. 








೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ಭಾಗ - ೨ 





























ಕ್ರ. ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ ಬಡ್ತಿ ನಂತರ ಸ್ಥಳ ನಿಯುಕ್ತಿಗೊಳಿಸಿದ 

ಸಂ. ನಿರ್ವಹಿಸುತ್ತಿರುವ ಸ್ಥಳ ಸ್ಥಳ 

3. | ಶ್ರೀ ನಾರಾಯಣಪ್ಪ, ಶ್ರೀ ಎನ್‌.ಎಂ. ಶೇಖರಪ್ಪ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಇವರನ್ನು 
ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ) ಬಂದರು | ಮಾತೃ ಇಲಾಖೆಗೆ ಹಿಂದಿರುಗಿಸಿರುವುದರಿಂದ ಬಂದರು ಮತ್ತು ಮೀನುಗಾರಿಕೆ 
ಮತ್ತು ಮೀನುಗಾರಿಕಾ ಉಪ ವಿಭಾಗ, ಉಡುಪಿ ಉಪ ವಿಭಾಗ, ಉಡುಪಿ ಇಲ್ಲಿ ತೆರವಾದ ಸಹಾಯಕ ಕಾರ್ಯಪಾಲಕ 

ಇಂಜಿನಿಯರ್‌, ವಿಭಾಗ-2 ಹುದ್ದೆಯ ಎದುರು ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

4. | ಶ್ರೀ ಎಲ್‌. ಶಿವಲಿಂಗಯ್ಯ, ಶ್ರೀ ಎಂ. ರಾಮಲಿಂಗಪ್ಪ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಇವರನ್ನು 
ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ) | ಮಾತೃ ಇಲಾಖೆಗೆ ಹಿಂದಿರುಗಿಸಿರುವುದರಿಂದ ಬಂದರು ಮತ್ತು ಮೀನುಗಾರಿಕೆ 
ನಿರ್ದೇಶಕರ ಕಛೇರಿ, ಬಂದರು ಮತ್ತು ಒಳನಾಡು | ಉಪ ವಿಭಾಗ, ಮಂಗಳೂರು ಇಲ್ಲಿ ತೆರವಾದ ಸಹಾಯಕ ಕಾರ್ಯಪಾಲಕ 
ಜಲಸಾರಿಗೆ ಇಲಾಖೆ, ಕಾರವಾರ ಇಂಜಿನಿಯರ್‌ ವಿಭಾಗ-2 ಹುದ್ದೆಯ ಎದುರು ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1 ಎಸ್‌. ಚಂದ್ರಶೇಖರಪ್ಪ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ. (ಸೇವೆಗಳು-ಸಿ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 636 ಸೆಅಸೆ 2004, ಬೆಂಗಳೂರು, ದಿನಾಂಕ: 17ನೇ ಡಿಸೆಂಬರ್‌, 2004 
ಶ್ರೀ ಉಪೇಂದ್ರ ತ್ರಿಪಾಠಿ, ಐ.ಎ.ಎಸ್‌. ರವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002-05ರ ಬ್ಲಾಕ್‌ 
ಅವಧಿಯಲ್ಲಿ ದಿನಾಂಕ:25.12.2004 ಹಾಗೂ 26.12.2004ರ ವರೆವಿಗೆ ಸಾರ್ವತ್ರಿಕ ರಜೆಗಳನ್ನು ಹಾಗೂ ದಿನಾಂಕ:27.12.2004 ರಿಂದ 31.12.2004ರ 
ವರೆಗೆ ಸಾಂದರ್ಭಿಕ ರಜೆ ಅವಧಿಯಲ್ಲಿ “ಕಾಜಿರಂಗ” ನ್ಯಾಷನಲ್‌ ಪಾರ್ಕ್‌, ಅಸ್ಸಾಂಗೆ ಹೋಗಿ-ಬರಲು ರಜಾ ಪ್ರಯಾಣ ರಿಯಾಯಿತಿಯನ್ನು 
ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 
































ಕ್ರಮ ಸಂಖ್ಯೆ ಹೆಸರು ಸಂಬಂಧ ವಯಸ್ಸು 
1. ಶ್ರೀ ಉಪೇಂದ್ರ ತ್ರಿಪಾಠಿ, ಸ್ವತಃ 
2. ಶ್ರೀಮತಿ ಗಾಯಿತ್ರಿ ತ್ರಿಪಾಠಿ, ಪತ್ನಿ 46 ವರ್ಷಗಳು 
3. ಕು: ರೂಚೆ ತ್ರಿಪಾಠಿ, ಮಗಳು 21 ವರ್ಷಗಳು 
4. ಕು: ಚೇತನ್‌ ತ್ರಿಪಾಠಿ ಮಗ 16 ವರ್ಷಗಳು 





ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 2 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 136 ರಾಲೆಪ 03, ಬೆಂಗಳೂರು, ದಿನಾಂಕ: 20ನೇ ಡಿಸೆಂಬರ್‌, 2004 

ಶ್ರೀ ರಾಜಶೇಖರಪ್ಪ ಲೆಕ್ಕ ಅಧೀಕ್ಷಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಇವರಿಗೆ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ ಜೇಷ್ಠತೆಯಲ್ಲಿ ಇವರಿಗಿಂತ 
ಕಿರಿಯರಾದ ಶ್ರೀ ಸಿ.ಎಂ. ಮಲ್ಲೇಶ್‌ ಇವರು ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಯಲ್ಲಿ ಕಾರ್ಯಭಾರ ವಹಿಸಿಕೊಂಡ ದಿನಾಂಕ:13.7.01 ರಿಂದ ಜಾರಿಗೆ 
ಬರುವಂತೆ ಕರ್ನಾಟಕ ನಾಗರೀಕ ಸೇವಾ (ಬಡ್ತಿ, ವೇತನ ಮತ್ತು ಪಿಂಚಣಿ ಕ್ರಮಬದ್ಧತೆ) ನಿಯಮಗಳು 1978ರ ನಿಯಮ 2(1)(8) ರನ್ವಯ 
ಪೂರ್ವಾನ್ವಯ ಬಡ್ತಿ ನೀಡಲಾಗಿದೆ. 

ಶ್ರೀ ಜಿ.ಆರ್‌. ಹಿರಿಯಣ್ಣಯ್ಯ, ಲೆಕ್ಕ ಅಧೀಕ್ಷಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಇವರಿಗೆ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ ಜೇಷ್ಠತೆಯಲ್ಲಿ 
ಇವರಿಗಿಂತ ಕಿರಿಯರಾದ ಶ್ರೀ ಹೆಚ್‌.ಸಿ. ವೀರಣ್ಣ, ಇವರು ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಯಲ್ಲಿ ಕಾರ್ಯಭಾರ ವಹಿಸಿಕೊಂಡ ದಿನಾಂಕ:31.8.01 
ರಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ (ಬಡ್ತಿ, ವೇತನ ಮತ್ತು ಪಿಂಚಣಿ ಕ್ರಮಬದ್ಧತೆ) ನಿಯಮಗಳು 1978ರ ನಿಯಮ 2(1)(a) 
ರನ್ವಯ ಪೂರ್ವಾನ್ವಯ ಬಡ್ತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 3 ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ) 
HIGH COURT OF KARNATAKA 
NOTIFICATION No. GOB(l) 14 (181)/2003, Bangalore, Dated: 30th December, 2004 

Sri V.B. Shiriyannavar, Prl, District and Sessions Judge, Shimoga is permitted to surrender 30 
days of Earned leave from 1.12.2004 to 30.12.2004 (bdi) for the block period of 2003-04. 

The Officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R.5 R. RANGASWAMY 
ASSISTANT REGISTRAR. 


